ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 23-03-2021 ಪ್ರಶ್ನೆ ಸಂಖ್ಯೆ: 1638(1983) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ: ಅಂಗನವಾಡಿ ಕೇಂದ್ರಗಳಿಗೆ ಅವಧಿ ಪೂರ್ಣ ದಿನಾಂಕ ಹತ್ತಿರವಿರುವ ಆಹಾರ ಸರಬರಾಜು 
ಮಾಡುತ್ತಿರುವ ಬಗ್ಗೆ 


(ಅ) ಚಿಕ್ಕಮಕ್ಕಳು ಅಪೌಷ್ಠಿಕತೆಯಿಂದ ಬಳಲಬಾರದೆಂಬ ಸದುದ್ದೇಶದಿಂದ 
ಅಂಗನವಾಡಿಗಳಿಗೆ ನೀಡಲಾಗುವ ಪುಷ್ಠಿ ಪೌಡರ್‌ (ಧಾನ್ಯಗಳ ಮಿಶ್ರಣ), ಹಾಲಿನ ಪುಡಿ 
ಮತ್ತು ಬೆಲ್ಲದಂತಹ ಆಹಾರ ಸಾಮಾಗಿಗಳ ಅವಧಿಪೂರ್ವ ದಿನಾಂಕ ಸಮೀಪವಿರುವಾಗ 
ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; 


(ಆ) ಹೀಗೆ ಕೊನೆಯ ದಿನಾಂಕ ಸಮೀಪಿಸುತ್ತಿರುವಾಗ ಮಕ್ಕಳ ಪಾಲಕರಿಗೆ ಇದನ್ನು 
ಸರಬರಾಜು ಮಾಡುವುದರಿಂದ ಅನಕ್ಷರಸ್ಥ ಪಾಲಕರು ಇದನ್ನು ಮಕ್ಕಳಿಗೆ ನೀಡಿದ್ದಲ್ಲಿ ಚಿಕ್ಕ 
ಮಕ್ಕಳ ಆರೋಗ್ಯದ ಮೇಲೆ ಉಂಟಾಗುವ ವ್ಯತಿರಿಕ್ತ ಪರಿಣಾಮಕೆ ಹೊಣೆ ಯಾರು; 


(ಇ) ಆಹಾರ ಸಾಮಾಗಿಗಳನ್ನು ಪ್ಯಾಕ್‌ ಆದ ಕೂಡಲೇ ಅಂಗನವಾಡಿ ಕೇಂದ್ರಗಳಿಗೆ 
ಸರಬರಾಜು ಮಾಡಲು ಸರ್ಕಾರದಿಂದ ಯಾವ ಕ್ರಮ ಕೈಗೊಳ್ಳಲಾಗುವುದು; 


(ಈ) ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆ ಮಾಡಲಾಗುವ ಆಹಾರ ಪದಾರ್ಥಗಳ 
ಪ್ರಮಾಣವೆಷ್ಟು? (ವಿವರ ಹಾಗೂ ಪ್ರಮಾಣದ ಮಾಹಿತಿ ನೀಡುವುದು) 


